ಪಾಂಡುರಂಗ ಪಾರಿಚಾತ 


ರಾಗ : ಪಾರಜು ತಾಳ : ಛಾಪು 
ಭುಲಿಸೂ ಪಂಢರಿ ಪುರಿರೇಯಾ । ಪಾವನ ಕಾಯಾ 2 ॥ 
ನೀಮರಥಿಕೂಲ ನಿಲಯಾ । ಪಾಲಿಸೋ ಪಂಢರಿ ಪುರಿರೇಯಾ | 
ಭಾವನ ಕಾಯಾ 1 ಅ. ಪ. ॥॥ 


iN (ವ್ಯಾಖ್ಯಾನ ಪುಟ ಅವರಣದಲ್ಲಿ 19) 
ತ ತುಲಸಿ ಮಾಲಾ । ತಪ ಗಾಂಗೇಯ ಚೇಲಾ । 
"ಶರಧಿ ತನಯ ಲೋಲಾ | ಶಕ್ತ ರೀಕಾರಿ ಫಾಲಾ ॥ 
'ಶಿರಿ ಅಜ ಭವ ಮೂಲಾ | ಶುದ್ಧ ಕಾರುಣ್ಯ ಲೀಲಾ ॥ 
8 ಪುರಹರ ಸುಖ ಲೀಲಾ । ಪಾಹಿ ಗೋಪಾಲ ಬಾಲಾ 11 || 
4 (ವ್ಯಾಖ್ಯಾನ ಪುಟ ಅವರಣದಲ್ಲಿ 14) 
1 ಪದ 
ನವಜಲಧರ ನಿಭ ಶ್ಯಾಮಲಾ ಒಪ್ಪಿ ಕೋಮಲಾ | 
|:  ವೈಜಯಂತಿಯ ಮಾಲಾ । 

 ರವಿಯಂತೆ ಹೊಳೆವ ಕುಂಡಲ ಹಾರಾ । ಧೃತ ಕೇಯೂರಾ | 

ಕೌಸುಭ ಮಣಿ ರುಚಿರಾ | 

' ದಿವಿಭೂ ಪಾತಾಳ ಲೋಕದಿ ವ್ಯಾಪ್ತಾ! ದೋಷ ನಿರ್ಲಿಪ್ತಾ | 
ವಿಪಶ್ಚಿತ ಜನರಾಪ್ತಾ । 
ಭವ ವನಧಿಗೆ ಕುಂಭ ಸಂಭವಾ | ದೇವರ ದೇವಾ । 
ಧರುಮಾದ್ಯರ ಭಾವಾ | | Wl || 
| (ವ್ಯಾಖ್ಯಾನ ಪುಟ ಅವರಣದಲ್ಲಿ 19) 
ಶ್ಲೋಕ 
ಅಮಿತ ಸುಗುಣ ಧಾಮಾ । ಆತ್ಮ ಭೂ ಪೂರ್ಣ ಕಾಮಾ । 
ಅಮರ ಕುಲ ಲಲಾಮಾ | ಅಬ್ಬ ಧಾಮಾಭಿರಾಮಾ || 
ಯವಮಿ ಕುಲೋದಧಿ ಸೋಮಾ | ಯಜ್ಞಬ್ಧ )ದ್ಯಜ್ಞ ನಾಮಾ | 


ಸಮರ ವಲಯ ಭೀಮಾ | ಸುತ್ತ ತಾಂ ಸಾರ್ವಬೌಮಾ ॥ ||2 || 
(ವ್ಯಾಖ್ಯಾನ ಪುಟ ಅವರಣದಲ್ಲಿ25) 


ಪದ 


ಬಿತಿಜ ಮರ್ದನ ದೀನ ರಕ್ಷ ಕಾ ।ಕರ್ಮ ಸಾಕ್ಟಿ ಕಾ । 
ಸಂರಕ್ಷಿ ತ ತೆ ಸರ್ವ ಲೋಕಾ pf 


ಅತತ ಮಹಿಮ ವಶ್ಯ ನಾಟಕಾ | ವಕ್ತ ಘೋಟಕ । 
ಶೋಭಿತ ರತ್ನ ಕಟಕಾ | 

ನುತಿಸುವೆ ನಳಿನ ಜಾಂಡೋದರಾ | ಸರ್ವರಾಧಾರಾ | 
ಸಂತತ ನಿರ್ವಿಕಾರಾ | 


ಮತಿ ಮಂದನಾಗಿ ನಿನನು ಬಿಟ್ಟೇ । ಮಮತೆಯ ತೊಟ್ಟೇ | 


a 


ಕಾಣೆನೊ ಪುಣ್ಯ ಬಟ್ಟೆ | ||) || 
(ವ್ಯಾಖ್ಯಾನ ಪುಟ ಅವರಣದಲ್ಲಿ 35) 
ಶ್ಲೊ (ಕ್ಷ 


ಜನನ ಮರಣ ದೂರಾ | ಜಂಗಮಾsಚರ ವಿಹಾರಾ | 
ದನುಜ ವನ ಕುಠಾರಾ | ದೀನ ಮಂದಾರ ಧೀರಾ ॥ 
ಪ್ರಣತ ಭಯ ವಿಹಾರಾ ಪ್ರಾಕೃತಾತೀತ ಸಾರ | 


ದಿನಪನಿಭ ಶರೀರಾ | ದುಃಖವಾರಿದ ಸಮಾರಾ || 3 || 


( ವ್ಯಾಖ್ಯಾನ ಪುಟ ಅವರಣದಲ್ಲಿ 45) 
ಪದ 


ವನಧಿ ಬಂಧನ ವನೌಕಸ ನಾಥಾ | ಜಿತಸುರ ಯೂಥ | 
ನಿರ್ಮಲ ಶೃತಿ ಗಾಥಾ | 

ಅನುದಿನದಲಿ ನಂಬಿದೆ ನಿನ್ನಾ | ಪಾಲಿಸು ಎನ್ನಾ | 

ಸಂತತ ಸುಪ್ರಸನ್ನಾ || 

ಮನ ವಾಕ್ಕಾಯದಿ ಮಾಡಿದ ಕ್ರಿಯಾ | ನಿನ್ನದು ಜೀಯಾ | 
ಕರುಣದಿ ಪಿಡಿ ಕೈಯ್ಯಾ | 

ನೆನೆಯೆ ನಿನ್ನಲ್ಲದೆ ಅನ್ಯರಾ | ದುರ್ಜನ ದೂರಾ | 


ನಂದಗೋಪ ಕುಮಾರಾ 3 
(ವ್ಯಾಖ್ಯಾನ ಪುಟ ಅವರಣದಲ್ಲ 1) 

ಶ್ಲೋಕ 

ವನರುಹ ಭವ ತಾತಾ | ವೀತ ತನ್ಮಾತ್ರ ಭೂತಾ | 

ದ್ಯುನದಿ ಜಲವಿಧೌತಾ | ದಿವ್ಯ ಪಾದಾಂಬು ಜಾತಾ ॥ 

ಅನಿಲ ತನಯ ಪ್ರೀತಾ । ಅತ್ರಿ ಸದ್ವಂಶ ಜಾತಾ | 

ಅನಿಮಿಷಪಜ ಸೂತಾ | ಅನತೇಷ್ಠಪ್ರದಾತಾ | 14 
(ವ್ಯಾಖ್ಯಾನ ಪುಟ ಅವರಣದಲ್ಲಿ 19) 


36) 


ಪದ 


ಕರದಂಡ ಧರ ಕಟಿಸ್ಸಿತ ಪಾಣೀ | ೫266 ಶ್ರೆ ನೀ | 
ಲೋಕೈೆ ಕ ಸತ್ರಾಣೀ । 


ಕರಣ ಹೊಕ್ಕ: ರ ಕಾಯ್ದ ಬಿರುದಾಂಕಾ | ಕಾಳಿಂಗನ ಬಿಂಕಾ । 
ಬಿಡಿಸಿದೊ e ನಿಷ್ಠಳಂಕಾ | 

ಮುರ ಶಿಶುಪಾಲ ಧೇನುಕ ಹಂಸಾ । ವತ್ಪಾ5ಸುರ ಕಂಸಾ | 
ದಂತವಕ್ತಾದ್ಯರ ಹಿಂಸಾ ॥। 

ಪರನಾಗಿ ಕೊಟ್ಟಿ ಧಾರುಣಿಗಿಷ್ಟು | ಸುಜನರ ಕಷ್ಟಾ । 


ಬಿಡಿಸಿದೆಯೋ ಓಜಿಷ್ಟು 14 || 


(ವ್ಯಾಖ್ಯಾನ ಪುಟ ಅವರಣದಲ್ಲಿ 198) 
ಶ್ಲೋಕ 


ಶುಭತಮ ಸುಖತೀರ್ಥಾ । ರಾಧ್ಯ ಸಧ್ಯಾನ ಪಾತ್ರಾ । 

ಇಭವರ ರಿಪುಹರ್ತಾ । ಎಶ್ವ ಜನ್ಮಾದಿ ಕರ್ತಾ ॥ 

ಅಭಯ ತವ ಪದಾಂಭೋ । ಜಾತ ಯುಗ್ಧ ಪ್ರಸಾದಾ | 

ನಭದನುಪಿತ ದೇಹೀ 1 ನಿಶ್ಚಲಾನಂತ ಪಾಹೀ ॥ WS || 
(ವ್ಯಾಖ್ಯಾನ ಪುಟ ಅವರಣದಲ್ಲಿ 135) 

ಪದ | 

ವಸುಪತಿ ಸುತ ನಳಕೂಬರಾ । ಮಣಿಗ್ರೀವರಾ | 

ತರುಜನ್ಮ ವಿದೂರಾ । 

ವೃಷಭ ಶಕಟ ಬಕ ಭಂಜನಾ | ಜನ ರಂಜನಾ ॥ 

ನಿರ್ಗುಣ ನಿರಂಜನಾ । 

ವಸುದೇವನಿಗೆ ಮಗನಾಗಿದ್ದೇ | ಬೆಣ್ಣೆ ಯ ಕದ್ದೆ । 


ಗೋಪರೊಡಗೂಡಿ ಮೆದ್ದೇ | 

ಬಿಸಜಜಾಂಡವ ವದನದೊಳಂದೂ । ಸಜ್ಜನರ ಬಂಧೂ ॥ 

ತೋರಿದೆ ದಯಾ ಸಿಂಧೂ IS 
(ವ್ಕಾಖ್ಯಾನ ಪುಟ ಅವರಣದಲ್ಲಿ 140) 

ಶ್ಲೋಕ 


ನಗಧರ ನಳಿನಾಕ್ಬು । ನಾಕನಾಥಾದಿ ಪಕ್ಷಾ । 
ನೃ ಗ ನರಪತಿ ಶಾಖಾ | ನಿರ್ಹಣಾಕಾರ ಶ್ರಿ "ಪಾ || 
ಭೃಗು ಮುಖ ಮುನಿ ಗೇಯಾ । ಭೂತನಾಥ ಸಹಾಯಾ । 


| ಅಗಿ ಸುಮಹಾತ್ವಾ | ಸರ್ವ ಜೀವಾಂತರಾತ್ಮಾ ॥ Il 6 || 


ಶಿ 


ಪದ 
ದಾ! 
ರಜನೀಶ ಬಿಂಬವನುಳುಹಿದಾ- ಮಾಮ ಕಳುಹಿ 


ಆಹಿತರನಳುಹಿದಾ | 

ಜನ ಸಹಾನಂತಾಸನ ಪುರಾ । ವೈದೆ ಸತ್ವರಾ ॥1 

ತೋರಿದೆ ಸತು ತಾರಾ | 

ಭುಜಗ ಮಾರ್ಗಣ ರವಿ ನಂದನಾ | ಬಡೆ ಶ್ಯಂದನಾ | 

ಓತಿ ಕುಂತೀ ನಂದನಾ | 

ಮರುಭಾಪುರೆ ಕಾಯ್ದೆ ರಣದೊಳು - ಬಾಣನ ತೋಳು | 

ಬಂಡ್ರಿಸಿದ್ಕೊ ಕೃಪಾಳೂ 1. | 
(ವ್ಯಾಖ್ಯಾನ ಪುಟ ಅವರಣದಲ್ಲಿ 


ಶ್ಲೊ ಕ 


ಶಫರ ಕಮಠ ಕೋಲಾ | ಶತ್ಛಕಾಶ್ವಪಿ ಸುಬಾಲಾ | 
ಕುಪತಿ ಅನಿಲ ವ್ಯಾಳಾ | ನೀಲಕಂಠಾಸ್ತ್ರಕಾಲಾ | 
ದೃಪದ ತನಯ ಚೀಲಾ | ದೂರ ವರ್ಜಿತ ದುಕೂಲಾ | 

ವಪುಕ್ಷಿ ತಿಸುರ ಬಾಲಾ | ರಕ ಪದ ಭೇದ ಶೀಲಾ . | 


ಇರಿ 


ತ 1] 
(ವ್ಯಾಖ್ಯಾನ ಪುಟ ಅವರಣದಲ್ಲಿ |; 


ಾ 

ಲ 
ಮಾತ್ರ ಪ್ರತಿಪಾದ್ಯ ಸ್ವರೂಪಾ | ವರ್ಜಿತ್ರ ಪಾಪಾ | 
ಗುರುವೆನಿಪ ಸಾಂದೀಪಾ | 
ಪುತ್ರನ ತಂದ ಪರಾಕೃಮಾ | ಎಲ್ಲರ ಸ್ವಾಮಿಾ | 
ಪರಮ ಪ್ರಿಯಜಾಮಾ | | 
ಭಕ್ತಗೊಲಿದು ಏಶ್ವ ರೂಪವಾ | ತೋಟ ಚುಪವಾ | 
ಕೊಟ್ಟು ಕಳದ್ಯೋ ತಾಪವಾ 

ಹ 117 | 
ನ ಪ ಅವರ್ನ 

ಶ್ಲೋಕ ದಲ್ಲಿ 204) 
ಅತಿ ಸುವಿಮಲ ಗಾತ್ರಾ | ಅಖಿಳ ಲೋಕೈಕ ಪಾತಾ 


46 


ವೃತತಿಜ ದಳ ನೇತ್ರಾ । ವೃತ್ರಹಾದ್ಯಮರ ಮಿತ್ರಾ, | 


ತ್ರಿ ಕಮಲಜ ಸೂತ್ರಾ | ಸ್ತುತ್ಯ ಪಾವನ ಪಏತ್ರಾ೨ | 

'ಠ ತಿಹತ ಸುಚರಿತಾ, । ಪಾತು ಲಕ್ಷ್ಮೀ ಕಳತ್ರಾ 181 
— ಉಟ 
hg (ವ್ಯಾಖ್ಯಾನ ಪುಟ ಅವರಣದಲ್ಲಿ 220) 


ಪದ 
ಏಳು ಘೂಳಿಯ ಗೆದ್ದ ಯದುಪತೀ | ಸುಪರಂಜ್ಕೋತೀ 
ನಿನ ಯ ದಿವ್ಯ ಖ್ಯಾತೀ | 
ಏಳೇ ಳು ಜಗದೊಳು ನುತಿಸೋರೂ - ನಿತ್ಯ ಸುಖಿಸೋರು | 
ಆನಂದಾಬ್ದ ಗತರೂ - | 
ಕೀಳು ಮಾನವ ನಾ ಬಲ್ಲೆನೇ ನಿನ್ನಾ | ನಿರುತಾಪನ್ನಾ | 
ಜಣ ಕ್ಲೇಶ ಭಂಜನಾ | 
ತಾಳಿದೆ ನರರೊಳು ನರವೇಷಾ | ಮಂಜುಳ ಭಾಷಾ 
ಎನ ಯ ಅಭಿಲಾಷಾ 18 || 
(ವ್ಯಾಖ್ಯಾನ ಪುಟ ಅವರಣದಲ್ಲಿ 237) 


ಹನುಮನುತ ಪಾದಾಬ್ದಾ - ಹಂಸ ಸಂವಕ್ಕೃ ಕುಬ್ಬಾ | 

ತಮವಿಕೃತ ವಿನಾಶಾ | ಕಾಳಿಜಿಹ್ಹಾ ಸು ದೇಶ್‌ || 

ದನುಜ "ತಿ ಕರಾಳಾ | ಮತ್ತ ಪೌಂಢ್ರಾ ೦ತಕಾಲ | 

ಹನುಮ ವಿದುರ ಪಂದ್ಯ |: ಹೈಮಗರ್ಭಾಂಡ ವಂದ್ಕಾ 191 
ಗ ಖ್ಯಾನ ಪುಟ ಅವರಣದಲ್ಲಿ 248 


ಪಾದಾ | ಮಂಗಳ ಪ್ರ 


ಸೊಟು ಪಾಲಿಸೂ ಅನಿಮಿಷ ತರೂ | ನಿನ್ನಯ ಚಾರು | 
ಮೂ ುತ್ರಿಯನ್ನ ತ್‌ | 


ಪುಟ ಲುರೆನು ಜಗದೊಳು ದಾತಾ | ಎನ್ನಯ ಮಾತಾ | 
೧... 
(ad 


ಶ್ರಲವ್ವೃ ವ ಂದಾರಕರರಸಾ | ಸಂತತ ಲೇಸಾ | 
ನನ್ನವರಿಗೆ ಶ್ರೀಶಾ 119 I ಶ್ರೀ || 
(ವ್ಯಾಖ್ಯಾನ ಪುಟ ಅವರಣದಲ್ಲಿ 253) . 


